ಕರ್ನಾಟಕ ವಿಧಾನ ಪರಿಷತ್ತು 


01. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 21191 

02. ಮಾನ್ಯ ವಿಧಾನ ಪರಿಷತ್‌ ಸದಸ್ಯರ ಹೆಸರು : ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ 
(ಸ್ಥಳೀಯ ಸಂಸ್ಥೆ ಕ್ಲೇತ್ರು 

03. ಉತ್ತರಿಸುವ ದಿನಾಂಕ : 23/12/2021 

04. ಉತ್ತರಿಸುವ ಸಚಿವರು. : ಮಾನ್ಯ ಗೃಹ ಸಚಿವರು. 


ಕೃಸ 
ಅ 


ಆ) 


ಧಾ 


© 


್‌ಲ್ಲಿ 
) ಕಳೆದ 3 ವರ್ಷಗಳಲ್ಲಿ "ಉಡುಪಿ 


ಜಿಲ್ಲೆಯಲ್ಲಿ ಸೈಬರ್‌ ಕ್ರೈಂಗಳ ಮೇಲೆ 
ದಾಖಲಾದ ದೂರುಗಳ ಸಂಖ್ಯೆ 
ಎಷ್ಟು : ಇವುಗಳಲ್ಲಿ ಪತ್ತೆ ಹಚ್ಚಿದ, ಪತ್ತೆ 
ಹಚ್ಚಲಾಗದ, ಎಫ್‌.ಐ.ಆರ್‌. 
ದಾಖಲಾದ ಮತ್ತು ಚಾರ್ಜ್‌ಶೀಟ್‌ 
ದಾಖಲಾದ ಪ್ರಕರಣಗಳ ಸಂಖ್ಯೆ 
ಎಷ್ಟು : (ಜಿಲ್ಲಾವಾರು, ವರ್ಷವಾರು 
ಪ್ರಕರಣವಾರು ಮಾಹಿತಿ ನೀಡುವುದು) 


ಕಳದ 3 ವರ್ಷಗಳಲ್ಲಿ ಉಡುಪಿ 
ಜಿಲ್ಲೆಯಲ್ಲಿ ಮೊಬೈಲ್‌ ಟವರ್‌, ಸಿಸಿ 
ಟಿವಿ, ಮುಂತಾದ ತಂತ್ರಜ್ಞಾನಗಳ ಪತ್ತೆ 
ಹಚ್ಚಲಾದ ಮೇಲೆ ಪ್ರಕರಣಗಳ ಸಂಖ್ಯೆ 
ಎಷ್ಟು :(ವರ್ಷವಾರು, ಪ್ರಕರಣವಾರು 
ಮಾಹಿತಿಯನ್ನು ನೀಡುವುದು) 
ಉಡುಪಿ ಜಿಲ್ಲೆಯಲ್ಲಿ ಇಲಾಖೆಯಿಂದ 
ಮತ್ತು ದಾನಿಗಳ ಕೊಡುಗೆಯಿಂದ 
ಅಳವಡಿಸಲಾದ ಸಿಸಿ ಟಿವಿಗಳ 
ನಿರ್ವಹಣೆಯನ್ನು ಯಾವ 
ಏಜೆನ್ನಿಯಿಂದ ನಿರ್ವಹಿಸಲಾಗುತ್ತದೆ : 
ತಗಲಿದ ವಾರ್ಷಿಕ ವೆಚ್ಚವೆಷ್ಟು : 
ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ 
ಅಳವಡಿಸಲಾದ ಸಿ.ಸಿ ಕ್ಯಾಮೆರಾಗಳು 
ನಿರ್ವಹಣೆಯ ಕೊರತೆಯಿಂದಾಗಿ 
ಉಪಯೋಗಕ್ಕೆ ಬಾರದಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ : 
ಸರ್ಕಾರದ ಕ್ರಮವೇನು : 


ನಡನ ನನ್ನ್‌ ಇರ 3 ನರ್ಷಗಳ್ಸ್‌ ದಾಪಕವ 
ದೂರುಗಳುಗೂಫ್‌.ಐ.ಆರ್‌.ಗಳ ಸಂಖ್ಯೆ, ಅವುಗಳ ಪೈಕಿ ಪತ್ತೆಯಾದ ಹಾಗೂ 
ಪತ್ತೆ ಹಚ್ಚಲಾಗದ ಪ್ರಕರಣಗಳ ಸಂಖ್ಯೆ ಮತ್ತು ಚಾರ್ಜ್‌ಶೀಟ್‌ ಸಲ್ಲಿಸಲಾದ 
ಪ್ರಕರಣಗಳ ವರ್ಷಾವಾರು ಮಾಹಿತಿ ಈ ಕೆಳಕಂಡಂತಿದೆ. 


ಚಾರ್ಜ್‌ಶೀ 

ಟ್‌ 

ಸಲ್ಲಸಲಾದ 
ಪ್ರಕರಣಗಳ 

ಕಂಗಳ ಪ್ರ 

ಸಂಖ್ಯೆ 


(30/11/2021) 
ಕಳದ 3 ವರ್ಷಗಳಲ್ಲ ಉಡುಪಿ ಜಿಲ್ಲೆಯಲ್ಲಿ ೈಲ್‌ 
ಟಿವಿ ಮುಂತಾದ ತಂತ್ರಜ್ಞಾನಗಳ ಸಹಾಯದಿಂದ 
ವರ್ಷವಾರು ಪ್ರಕರಣಗಳ ಸಂಖ್ಯೆ ಈ ಕೆಳಕಂಡಂತಿದೆ. 


BET 


(30/11/20 |, 
21) 


ಉಡುಪಿ ಜಿಲ್ಲೆಯಲ್ಲಿ ಇಲಾಖೆಯಿಂದ ಮತ್ತು ಸಾರ್ವಜನಿಕರ 
ಕೊಡುಗೆಯಿಂದ ಆಳವಡಿಸಲಾಗಿರುವ ಎಲ್ಲಾ ಸಿಸಿ ಟಿವಿಗಳು ಉತಮ 
ಸ್ಥಿತಿಯಲ್ಲಿದ್ದು, ಸದರಿ ಸಿಸಿ ಟಿವಿಗಳ ನಿರ್ವಹಣೆಯನ್ನು ಮಾಡುತ್ತಿರುವ 
ಏಜೆನ್ಸಿಯ ವಿವರಗಳು ಮತ್ತು ಅವುಗಳ ನಿರ್ವಹಣೆಗೆ ತಗಲುವ ವಾರ್ಷಿಕ 
ವೆಚ್ಚದ ವಿವರಗಳನ್ನು ಅನುಬಂಧದಲ್ಲಿ ನೀಡಲಾಗಿದೆ. 


ವ್ಯ 


ತಂತ್ರಜ್ಞಾನದ ರವಿನಿಂದ ಅಪರಾಧ 


| ತಡೆ ಮತ್ತು ನಿಯಂತ್ರಣಕ್ಕೆ ಸರ್ಕಾರದ 


ಕ್ರಮಗಳು ಯಾವುವು: ಈ ಕುರಿತು 
ಸಿಬ್ಬಂದಿಗಳಿಗೆ ತರಬೇತಿಯನ್ನು 
ನೀಡಲಾಗಿದೆಯೇ : ತಂತ್ರಜ್ಞಾನಗಳ 
ಮೂಲಕ ಕ್ಷಿಪ್ರ ಗುಪ್ಪಚರ ವರದಿಯನ್ನು 
ಪಡೆಯುವ ಸಂಬಂಧ ಸರ್ಕಾರದ 
ಕ್ರಮವೇನು? 


A 


ಸರ್ಕಾರ ೈಬರ್‌ ಅ ರಾಧಗಳನ್ನು ಶಡೆಗಟ್ಟಲು ಹಾಗೂ ಸೃಬರ್‌ 
ಅಪರಾಧಗಳನ್ನು ಪತ್ತೆ ಹಚ್ಚಲು ಈ ಕೆಳಕಂಡ ಆಧುನಿಕ ತಂತ್ರಜ್ಞಾನದ 
ಕ್ರಮಗಳನ್ನು ಅನುಸರಸಲಾಗುತ್ತಿದೆ. . 


1) UFED4PCodoದ ಮೊಬೈಲ್‌ನಲ್ಲಿರುವ ಮಾಹಿತಿಯನ್ನು ಸಂಗಹಿಸಿ ತನಿಖೆಗೆ 
ಅಳವಡಿಸಿಕೊಳ್ಳಲಾಗುತ್ತಿದೆ. 

2)AXIOM-D Software ನಿಂದ ಕಂಪ್ಯೂಟರ್‌ ಸಿಸ್ಪಮ್‌ನಲ್ಲಿ ಇರುವ 
ಮಾಹಿತಿಯನ್ನು ಸಂಗ್ರಹಿಸಿ ತನಿಖೆಗೆ ಅಳವಡಿಸಿಕೊಳ್ಳಲಾಗುತ್ತಿದೆ. 

3) Facebook, Twitter, Instagram, Whatsapp, Google 
ಮುಂತಾದವುಗಳನ್ನು ಸಂಪರ್ಕಿಸಿ, ಕೂಡಲೇ ಮಾಹಿತಿಯನ್ನು ಪಡೆದುಕೊಂಡು 
ತನಿಖೆ ಕೈಗೊಳ್ಳಲಾಗುತ್ತಿದೆ. 

4) Handcom MD next software ನ್ನು ಬಳಸಿ ಮೊಬೈಲ್‌ನಲ್ಲಿ ಇರುವ 
Chip & J tag method ನಿಂದ ಮಾಹಿತಿಯನ್ನು ಪಡೆದು ತನಿಖೆಗೆ 
ಅಳವಡಿಸಿಕೊಳ್ಳಲಾಗುತ್ತಿದೆ. 

5) PC-3000 software ನಿಂದ ಹಾಳಾಗಿರುವ ಹಾರ್ಡ್‌ಡಿಸ್ಕ್‌ನಿಂದ 
ಮಾಹಿತಿಯನ್ನು ಪಡೆದುಕೊಂಡು ತನಿಖೆಗೆ ಅಳವಡಿಸಿಕೊಳ್ಳಲಾಗುತ್ತಿದೆ. 

6) ಪ್ರತಿ CEN Police Station ಳಿಗೆ ಆರೋಪಿಗಳ ವಿದ್ಯುನ್ಮಾನ 
ಸಾಕ್ಷ್ಯಗಳ ಮಿರರ್‌ ಇಮೇಜ್‌ /ಎಕ್ಸ್‌ಟ್ರಾಕ್ಷನ್‌ ಮಾಡಿಸುವ ಮೂಲಕ ಅಗತ್ಯ 
ಸಾಕ್ಸ್ಯಾಧಾರಗಳ ಸಂಗ್ರಹಣೆಗೆ ಒಂದೊಂದು ಮಿರರ್‌ ಇಮೇಜ್‌ 
ಅನಲೈಸರ್‌ ಪರಿಕರವನ್ನು ಒದಗಿಸಲಾಗಿದ್ದು, ಈ ಪರಿಕರವು ಆರೋಪಿಗಳ 
ಪತ್ತೆಕಾರ್ಯಕ್ಕೆ ಹೆಚ್ಚಿನ ಸಹಾಯಕವಾಗಿರುತ್ತದೆ. 
ಸೈಬರ್‌ ಕ್ರೈಂ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟಲು ಹಾಗೂ 
ಸಾರ್ವಜನಿಕರಿಗೆ ಈ ಬಗ್ಗೆ ಜಾಗೃತಿ ಮೂಡಿಸಲು ಸರ್ಕಾರವು ಈ ಕೆಳಕಂಡ 
ಪ್ರಚಾರ ಕ್ರಮಗಳನ್ನು ಕೈಗೊಂಡಿರುತ್ತದೆ. 

1) ಸೈಬರ್‌ ಅಪರಾಧ ಪ್ರಕರಣಗಳಲ್ಲಿ ವಂಚನೆಗೊಳಗಾದ ನೊಂದವರ 
ಶೋಷಿತರ ಅನುಕೂಲಕ್ಕಾಗಿ ಪ್ರತಿ ಜಿಲ್ಲೆಯಲ್ಲಿ ಹಾಗೂ ನಗರ ವ್ಯಾಪ್ತಿಯಲ್ಲಿ 
ಒಂದೊಂದು ವಿಶೇಷ ಸೈಬರ್‌ ಪೊಲೀಸ್‌ ಠಾಣೆಗಳನ್ನು ತೆರೆಯಲಾಗಿದೆ. 

2) ಪ್ರತಿ ಪೊಲೀಸ್‌ ಠಾಣೆಯಲ್ಲಿಯೂ ಸಹ ದೂರನ್ನು ಸ್ವೀಕರಿಸುವಂತೆ ಸೂಕ್ತ 
ಕ್ರಮ ಕೈಗೊಳ್ಳಲಾಗಿದೆ. 

3) ಸೈಬರ್‌ಕೈಂ ಅಪರಾಧ ಪ್ರಕರಣಗಳನ್ನು ತಡೆಗಟ್ಟುವ ಸಲುವಾಗಿ ಸಿಐಡಿ 
ಕಛೇರಿಯಲ್ಲಿ “Centre for Cyber crime Investigation & Digital 
Forensic Training & Rೀsearch”ರವರ ಸಹಯೋಗದೊಂದಿಗೆ ವಿಶೇಷ 
ಸೈಬರ್‌ ಪೊಲೀಸ್‌ ಥಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ವಿಶೇಷ 
ತರಬೇತಿಯನ್ನು ನೀಡಲಾಗುತ್ತಿದೆ. 


ಕಛೇರಿಯಲ್ಲಿ ಸಿ.ಎಫ್‌.ಯು Unit) 


4)ಸಿ.ಐ.ಡಿ. (Cyber Forensic 


ವಿಭಾಗವನ್ನು ಹಿರಿಯ ಅಧಿಕಾರಿಗಳ ಉಸ್ತುವಾರಿಯಲ್ಲ ಕಾರ್ಯನಿರ್ವಹಿಸುತ್ತಿದ್ದು. 
ಸಿ.ಎಫ್‌.ಯು ವಿಭಾಗದಲ್ಲಿ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಪ್ರಕರಣಗಳನ್ನು 
ಭೇದಿಸಲಾಗುತ್ತಿದೆ. 

5) ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲು ಕಿರುಚಿತ್ರ ಹಾಗೂ ಹೋಸ್ಟರ್‌ಗಳನ್ನು 
ಹಾಕಲಾಗುತ್ತಿದೆ. 
6) ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಸೈಬರ್‌ ಅಪರಾಧಗಳ ಬಗ್ಗೆ ಜಾಗೃತಿ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. . 

7) ಸಾರ್ವಜನಿಕರಿಗೆ ಸೈಬರ್‌ ಕೈಂ ಕುರಿತು ಅರಿವು ಮೂಡಿಸಲು ಟಿ.ವಿ 
ಮಾಧ್ಯಮ, ದಿನಪತ್ರಿಕೆ, ಪೇಸ್‌ ಬುಕ್‌, ಹಾಗೂ ಬ್ಯಾಂಕ್‌ ಅಧಿಕಾರಿಗಳ 
ಸಹಬಾಗಿತ್ನದಲ್ಲಿ ಮತ್ತು ಪೊಲೀಸ್‌ ಇಲಾಖೆಯ ಟ್ವೀಟರ್‌ ಖಾತೆಯ 
ಮೂಲಕ ಮುಂಜಾಗತಾ ಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗುತ್ತಿದೆ. 
8) ಸಾರ್ವಜನಿಕರ ತ್ನರಿತ ಸ್ಪಂದನೆಗಾಗಿ 112 ದೂರವಾಣಿ ಸಹಾಯ 
ಕೇಂದ್ರಗಳನ್ನು ಸ್ಥಾಪಿಸಿ ಆ ಮೂಲಕ ದೂರುಗಳನ್ನು ದಾಖಲಿಸಿಕೊಂಡು 
ಆರೋಪಿಗಳ ಪತ್ತೆಗೆ ಕ್ರಮ ಕೈಗೊಳ್ಳಲಾಗಿದೆ. 

9) ಓ.ಟಿ.ಪಿ ಮತ್ತು ಇತರೆ ಮಾಹಿತಿ ಕೇಳಿ ಕರೆ ಮಾಡುವ ಅಪರಿಚಿತರ 
ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ. 

10) ಸಾಮಾಜಿಕ ಜಾಲತಾಣಗಳಲ್ಲಿ ಫ್ರೆಂಡ್‌ಷಿಪ್‌ ರಿಕ್ಸೆಸ್ಟ್‌ ಮತ್ತು ನಕಲಿ 
ಫೇಸ್‌ಬುಕ್‌ಗಳನ್ನು ರಚಿಸಿ ಮೋಸ ಮಾಡುವವರ ಬಗ್ಗೆ ಎಚ್ಚರದಿಂದಿರಲು 
ಜಾಗೃತಿ ಮೂಡಿಸಲಾಗಿದೆ. 

11) ವಾಟ್ಟಪ್‌ ಮತ್ತು" ವಿಡಿಯೋ ಕಾಲ್‌ಗಳ ಮೂಲಕ. ವಂಚಿಸಿ ಹನಿಟ್ರ್ಯಾಪ್‌ 
ಮಾಡಿ ಮೋಸ ಮಾಡುವವರ ಬಗ್ಗೆ ಎಚ್ಚರದಿಂದಿರಲು ಜಾಗೃತಿ 
ಮೂಡಿಸಲಾಗಿದೆ. 

12) ನೆಟ್‌ ಬ್ಯಾಂಕಿಂಗ್‌, ಎಟಿಎಂ. ಡಿಜಿಟಲ್‌ ಮನಿ ವರ್ಗಾವಣೆ 
ಸಮಯದಲ್ಲಿ NRE ಮಾಡುವವರ ಬಗ್ಗೆ ಎಚ್ಚರದಿಂದರಲು ಜಾಗೃತಿ 
ಮೂಡಿಸಲಾಗಿದೆ. 

13)ಸೈಬರ್‌ ಅಪರಾಧ ಘಟಿಸಿದ ಕೂಡಲೆ “ಗೋಲ್ಡನ್‌ ಅವರ್‌” ಬಗ್ಗೆ 
ಜಾಗೃತಿ ಮೂಡಿಸಲಾಗಿದೆ. 


HD 47PC02021 


ಗೃಹ ಸಚಿವರು 


ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಕರಾದ ಶ್ರೀ ಕೆ. ಪ್ರತಾಪಚಂದ್ರ ಶೆಟ್ಟಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ ರವರ ಚುಕ್ಕೆ 


ಗುರುತಿಲ್ಲದ ಪ್ರಶ್ನೆ ಸಮಖ್ಯೆ :1191ಕ್ಕೆ ಸಂಬಂಧಿಸಿದ ಅನುಬಂಧ 


SUPPLY 
YEAR 


PROJECT NAME 


Security of 
Coastal and 
Naxal affected 
areas 
(Phase 1) 


IGP WR 
Mangalore 


Under 
Modernization 
Scheme; CCTV 

supplied for 
Naxal affected 
and Coastal area 

Districts. 

(Phase Il) 


IGP ,WR 


ವ Mangalore 


Police Station 


Surveillance Chief 
TOTAL 23 NO'S ಸಹ 
POLICE STATION Bangalore 


TOTAL QTY CCTV 


51 +4 ANPR 
(16 Important 
Junctions and 
Places) 


39. 
(18 Important 
Junctions and 
Places) 


92 
(4 Camera 
each for PS 


PRESENT STATUS 
TOAL 


5144555 


39+18=57 


ಇಲಾಖಾ ವತಿಯಿಂದ ಅಳವಡಿಸಲಾದ ಸಿಸಿ ಕ್ಯಾಮೆರಾಗಳ ವಿವರ : 


SUPPLIED NO. OF 
BY CAMERAS 


TENDER/AMC 
AMOUNT 


7,85,16,793/- 
{DK UDUPI U.K 
CHIKKAMALURU) 
AMC continued 
for3 Year's 


SUPPLIED / 
AMC FIRM 
Kerala State 
Electronics 
Development 
Corporation 

(KELTRON) 
Bangalore. 


Good 


5,06,81,000 ( 
MANGALORE 
| EAN 
sm KARKAL, UDUPI 
ಹ “ote | BU.KDISTRICT) 
8 " AMC continued 


for 5 Year's 


Tender from 
C.0. Bangaluru 


Nisa 
Industrial 
Service Pvt. 
Ltd. 
Bangalore. 


ಸಾರ್ವಜನಿಕರ ಕೊಡಿಗೆಯಿಂದ ಅಳಡಿಸಿರುವ ಸಿಸಿಟಿವಿಗಳ ವಎವರಗಳು 


ಸಾಣೂರುಚಕ್‌ 
ಹೋಸ್‌ 
ಊ 


- ಕ್ಯಾಮರಾ 


ಜ್ಯೋತಿರಮೇಶ್‌ 
ಸ್ಥಾಪಕಾದ್ಯಕ್ಷರು ಲಯನ್ಸ್‌ 
ಸಿಟಿ ಕಾರ್ಕಳ 2 


|e 


ಬ್ರಿ ಬಸ್‌ ನಿಲ್ದಾಣದ ಡಿ.ವಿಆರ್‌ 
ಹೆಬ್ರಿಕಾಣೆಯಲ್ಲಿ ಹಾಗೂ 
ಮುದ್ರಾಡಿಯಲ್ಲಿರುವ ಕ್ಯಾಮರಾವನ್ನು 
ಮುದ್ರಾಡಿಗ್ರಾಮ ಪಂಚಾಯತ್‌ನಿಂದ 
ನಿರ್ವಹಣೆ ಮಾಡಲಾಗುತ್ತಿದೆ. 


ಕಛೇರಿ ನಿರ್ವಹಣೆ 


